ಡಾ| ಎಸ್‌. ಎಲ್‌, ಶಾಂತಕುಮಾರಿ 


ತಂಬೂರ ಶಾಸನ 


ತಂಬೂರು, ಧಾರವಾಡ ಜಿಲ್ಲೆಯ ಕಲಘಟಗಿ 
ತಾಲೂಕಿನ ಒಂದು ಚಿಕ್ಕ ಹಳ್ಳಿ. ಇಲ್ಲಿ ಉಪಸ್ಥಿ ತವಿರುವ 
ದೇವಾಲಯ, ಮೂರ್ತಿಶಿಲ್ಪಗಳು ಮತ್ತು ಹಲವು 
ಶಾಸನಗಳಿಂದ ಹಿಂದೆ ಇದು ಒಂದು ಹೆಸರಾಂತ ಸ್ಥಳ 
ವಾಗಿತ್ತೆಂದು ತಿಳಿದುಬರುತ್ತದೆ. ಕೆಲದಿನಗಳ ಹಿಂದೆ 
ಕಲಘಟಗಿಯ ಅನ್ವೇಷಣೆಯ ಕಾಲಕ್ಕೆ ನನಗೆ ಇಲ್ಲಿ 
ಹಲವು ಶಾಸನಗಳು ದೊರೆತಿದ್ದು, ಅವುಗಳಲ್ಲಿ ಹಲವು 
ಮಹತ್ವಪೂರ್ಣ ವಕಾಹಿತಿಯನ್ನು ಒದಗಿಸುತ್ತವೆ. 
ಅಂಥವುಗಳಲ್ಲಿ ಒಂದನ್ನು ಕುರಿತು ಪ್ರಸ್ತಾಪಿಸುವುದು ಈ 
ಲೇಖನದ ಉದ್ದೇಶವಾಗಿದೆ. 


ಈ ಊರಿನ ಶ್ರೀ ನಂದಿಕಟ್ಟಿ ಸಾಹೇಬ್‌ ಎನ್ನು 
ವವರ ಹೊಲದಲ್ಲಿ ಹುಗಿಯಲ್ಪಟ್ಟಿದ್ದ ಈ ಶಾಸನವು 
ಸು. ೧ಮಿ. ೧೨ಸೆಂ.ಮಿ. ಉದ್ದ ಮತ್ತು ೧ಮಿ. ೨ ಸೆಂ. 
ಎಂ. ಅಗಲವಿದ್ದು, ಇದರಲ್ಲಿ ೬೨ ಸಾಲುಗಳಿವೆ. ಶಾಸನದ 
ಮೇಲ್ಭಾಗ ಮತ್ತು ಕೆಳಗಿನ ಭಾಗವು ಒಡೆದಂ ಹೋಗಿರಂ 
ವುದರಿಂದ ಶಾಸನದ ಪಾಠ ಅಪೂರ್ಣವಾಗಿದೆ. 


ಮೊದಲಿಗೆ, ಮಲ್ಲಪ್ಪದಂಡನಾಯಕ ಎಂಬುವನ 
ಆಳ್ವಿಕೆಯ ಬಗ್ಗೆ ಹೇಳುವ ಈ ಶಾಸನದಲ್ಲಿ ಸಾಮನ್ನಕಗ್ಗ 
ಎನ್ನುವ ಒಬ್ಬ ಅಧಿಕಾರಿಯನ್ನು ಕುರಿತು ಹೇರಳವಾದ 
ವರ್ಣನೆಯಿದೆ. ಇದರಿಂದ ಇವನು ಅತ್ಯಂತ ಪರಾಕ್ರಮಿ 
ಹಾಗೂ ಉದಾರಿ ಎಂದು ತಿಳಿದುಬರುತ್ತದೆ.ಕದಂಬ ವೀರ 
ಪೆವರ್ಣಾಡಿಯ ಸಾವಂನ್ತನಾಗಿದ್ದ ಇವನ ವಂಶಾವಳಿಯ 
ಬಗ್ಗೆಯೂ ವರಾಹಿತಿ ನೀಡುವ ಈ ಶಾಸನವು ಸಾಮನ್ತ 
ಕಗ್ಗನು ತನ್ನ ಒಡೆಯನಾದ ವೀರ ಪೆವರ್ಕಾಡಿಯ ಹೆಸರಿ 
ನಲ್ಲಿ ಪೆರ್ಮೇಶ್ವರ ಎಂಬ ದೇವಾಲಯವನ್ನು ಕಟ್ಟಿಸಿದ 


೨೬ 


ನೆಂದು ತಿಳಿಸುತ್ತದೆ. ಶಬ್ದಸಂಖ್ಯೆಯಲ್ಲಿ ಹೇಳಲಾಗಿ 
ರುವ ಈ ಶಾಸನದ ಕಾಲ ಕ್ರಿ.ಶ.ಸು. ೧೨೧೪ ಡಿಸೆಂಬರ್‌ 
೧೪ ಭಾನುವಾರ ಎಂದಾಗುತ್ತದೆ. ಈ ದಿನದಂದು 
ಸಾಮನ್ತ ಕಗ್ಗನು ತಾನಂ ಕಟ್ಟಿಸಿದ ಪೆರ್ಮೇಶ್ವರ 
ದೇವಾಲಯಕ್ಕೆ ಮಂಗಲಾನಕರವನ್ನು, ಶಿವಶಕ್ತಿ ಬ್ರತಿ 
ನಾಥರ ಪಾದಪೂಜೆ ವಣಡಿ, ಬಿಟ್ಟನೆಂದು ತಿಳಿದು 
ಬರುತ್ತದೆ. ಈ ದೇವಾಲಯಕ್ಕೆ ಹಾಗೂ ಇಲ್ಲಿ ನಡೆ 
ಯುವ ವಿದ್ಯಾಭ್ಮಾಸ ಮುಂತಾದವುಗಳ ಸಲುವಾಗಿ 
ಊರಿನ ಗೌಡರು, ಪ್ರಭುಗಳು, ಐನೂರ್ವರು, ನಕರ 
ಸವಯೂಹದವರಂ, ತೆಲ್ಲಿಗರು ಮುಂತಾದವರು ಭೂವಿಂ 
ಹಾಗೂ ದ್ರವ್ಯ, ಎಣ್ಣೆ ಮುಂತಾದ ರೂಪದಲ್ಲಿ ದತ್ತಿ 


ಬ್ರ 


ಬಿಟ್ಟಿದ್ದು ತಿಳಿದುಬರುತ್ತದೆ. 


ಈ ಶಾಸನದಲ್ಲಿ ಧಾರವಾಡದ ಹೆಸರು ಮತ್ತು 
ಇಲ್ಲಿದ್ದ ಒಂದು ಮಠ ಹಾಗೂ ಇಲ್ಲಿಯ ಗುರುಪರಂಪರೆ 
ಉಕ್ತವಾಗಿದೆ. ಈ ಮಠದ ಗುರುಪರಂಪರೆ ಹೀಗಿದೆ: 


ಅಗ್ನಿಮುನೀಂದೃ 
ಸೋಮೇಶ್ವರ ಕಲಿಕಾಲ 
| 
ಮಧರೇಶ 
[ 
ಸ 
ಶಿವಸಿದ್ದೂ ೦ತ 
ಎ 
ಯೋಗವಿಚ್ಛ ವಿಶಕ್ತಿ 


ಇತಿಹಾಸ ದರ್ಶನ 


ಶಿವಶಕ್ತಿಜ್ಞಾನಿಗಳನ್ನು ಲೋಕೋತ್ತಮನೂ 
ಅಕುಟಿಳ ಗುಣನಿಲಯನೂ ಶೌಚ್ಛಿಕ ತಿಳಕನೂ ಪ ಶ್ರೈವರ 
ನೈಷ್ಮಿಕಾಭರಣನೂ ಎಂದು ವಂಂಂತಾಗಿ ವರ್ಣಿಸುವ 
ಶಾಸನವು ಯೋಗವಿಚ್ಛ ವಿಶಕ್ತಿಯನ್ನು ಕುರಿತು ಸಕಲ 
ಶಾಸ್ತ್ರ ಪ್ರೌಢನೀರಜನೆಂದೂ ಯಮನಿಯವಂ ಸುಚ್ಛರಿತ್ರ 
ಶಮದಮನಿಷ್ಮಿತ ತಪಃಪ್ರಭಾವದಿಂದ ಕೂಡಿದವನಾಗಿ 
ಯತಿಪತಿಗಳಿಗೆ ತಿಲಕಪ್ರಾಯನಾಗಿದ್ದನೆಂದೂ ವರ್ಣಿಸು 


ತ್ತದೆ. 


ತಿ 


ಈ ಶಾಸನದಲ್ಲಿ ಒಂದೆರಡು ಅಂಶಗಳು ಗಮನಾರ್ಹ 
ವಾಗಿವೆ. ಉದಾಹರಣೆಗೆ, ಶಾಸನದಲ್ಲಿ ಉಕ್ತವಾಗಿರುವ 
ಧಾರವಾಡದ ಹೆಸರು, ಇಲ್ಲಿದ್ದ ಮಠ ಮತ್ತು ಈ ಮಠದ 
ಗುರುಪರಂಪರೆ. ಧಾರವಾಡದ ಹೆಸರನ್ನು ಉಲ್ಲೇಖಿ 
ಸುವ ಹಲವೇ ಶಾಸನಗಳಲ್ಲಿ ಈ ಶಾಸನವೂ ಒಂದಾಗಿದೆ 
ಯಲ್ಲದೆ, ಈ ಶಾಸನದಿಂದ ಇಲ್ಲಿದ್ದ ಮಠದ ಬಗೆಗಿನ 
ಉಲ್ಲೇಖವು ಮೊದಲಬಾರಿಗೆ ಬರುತ್ತದೆ, ಅದೇ ರೀತಿ 
ಇಲ್ಲಿಯ ಗುರುಪರಂಪರೆ. ಆದರೆ ಈ ಮಠ ಯಾವ 
ಮಠವನ್ನು ಕುರಿತಾಗಿದೆ ಎಂದು ತಿಳಿದುಬರುವುದಿಲ್ಲ. 
ಸಾವಕಾನ್ಕವಾಗಿ ಮಠಗಳು ಒಂದು ದೇವಾಲಯಕ್ಕೆ 
ಸೇರಿದವುಗಳಾಗಿರುತ್ತವೆ. ಆದರೆ ಇಲ್ಲಿಯ ಮಠ ಯಾವ 
ದೇವಾಲಯಕ್ಕೆ ಹೊಂದಿಕೊಂಡಿತ್ತೆಂದಂ ತಿಳಿದಂಬರುವು 
ದಿಲ್ಲ... ಸಾವಕಾನ್ಯವಾಗಿ ಮಠಗಳು ಕಾಲಾಮಂಖ 
ಶೈವರಿಗೆ ಸೇರಿದವುಗಳಾಗಿರುತ್ತವೆ. ಆದರೆ ಇಲ್ಲಿ ಈ 
ಮಠ ಯಕಾವ ಪಂಗಡಕ್ಕೆ ಸೇರಿದ್ದೆಂದಂ ಹೇಳಲಾಗುವು 
'ದಿಲ್ಲವಾದರೂ ಮೊದಲಿಗೆ ಕಾಲಾಮುಖ ಪಂಗಡಕ್ಕೆ 


ಇತಿಹಾಸ ದರ್ಶನ 


ಸೇರಿದ್ದ ಮಠ ಧಾರವಾಡದಲ್ಲಿದ್ದಿತೆಂದು ಹೇಳಲಾಗಿದೆ. 
ಇದಕ್ಕೆ ಪೂರಕವಾಗಿ ಕ್ರಿ.ಶ. ೧೧೮೧ರ ಧಾರವಾಡದ 
ಒಂದು ಶಾಸನದಲ್ಲಿ ಕಲ್ಮಾಣಶಕ್ತಿ ಎಂಬ ಗಂರಂವಿನ 
ಉಲ್ಲೇಖ ಬರುತ್ತದೆ. ಇದರಿಂದ ಈ ಮಠವು ಕಾಲಾ 
ಮುಖ ಪಂಗಡಕ್ಕೆ ಸೇರಿದ ಮಠವಾಗಿತ್ತೆಂದು ಊಹಿಸ 
ಬಹುದಾಗಿದೆ. 


ಮತ್ತೊಂದು ಗಮನಾರ್ಹ ಸಂಗತಿ ಎಂದರೆ, ಈ 
ಶಾಸನದಲ್ಲಿ ವರ್ಣಿತನಾಗಿರುವ ಹಾಗೂ ಅನೇಕ ವಿಧವಾಗಿ 
ಹೊಗಳಿಕೆಗೆ ಪಾತ್ರನಾಗಿರುವ ಸಾಮನ್ನ ಕಗ್ಗನ ಬಗ್ಗೆ 
ಮೊದಲಬಾರಿಗೆ ಈ ಶಾಸನವು ವಿವರಣೆ ನೀಡಂತ್ತದೆ. 


ಈ ಶಾಸನದಲ್ಲಿ ಉಕ್ತವಾಗಿರುವ ಕಾರಗೋಡತಳ, 
ಬಳಗದ್ದೆ, ಹೆಗ್ಗೇರಿ ಮುಂತಾದ ಸ್ಕಳಗಳನ್ನು ಇಂದಿಗೂ 
ಅದೇ ಹೆಸರಿನಿಂದ ಗುರುತಿಸಬಹುದಾಗಿದೆ. ಅದೇ ರೀತಿ 
ಮಾವಳ್ಳಿ-೧೨, ಹುಲಿಗೋಡು--೧೨, ತಮ್ಮಿಯೂರು-- 
೧೨ ಎಂಬ ಹೆಸರುಗಳು ಶಾಸನದಲ್ಲಿ ಕಂಡುಬರುತ್ತವೆ. 
ವಕಾವಳ್ಳಿ ಮತ್ತು ಕಾರಗೋಡತಳ ಇಂದು ಕಾಡು 
ಪ್ರದೇಶವಾಗುಳಿದು ಅದೇ ಹೆಸರಿನಿಂದ ಕರೆಯಲ್ಪಡಂ 
ತ್ತಿವೆ... ತಮ್ಮಿಯೂರು. ಇಂದಿನ ತಂಬೂರಾದರೆ 
ಅದೊಂದು ಚಿಕ್ಕ ಗ್ರಾಮವಾಗಿ ಉಳಿದಿದೆ. 


ಹೀಗೆ, ಮೇಲ್ಕಂಡ ಈ ವಿವರಗಳಿಂದ ತಂಬೂರಿನ 
ಈ ಶಾಸನವು. ಒಂದು ವೈಶಿಷ್ಟ ಪೂರ್ಣ ಶಾಸನವಾಗಿದೆ 
ಎಂದಂ ಹೇಳಬಹಂದಂ. 


ವಿ&ಿ 


